CPMG/ KA/ BG-GPO/13/2003-2005 





ಕರ್ನಾಟಕ ರಾಜ್ಯಪತ್ರ 


ವತ 
ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೩೮ | ಬೆಂಗಳೂರು, ಗುರುವಾರ, ಡಿಸೆಂಬರ್‌ ೪, ೨೦೦೩ (ಮಾರ್ಗಶಿರ ೧೩, ಶಕ ವರ್ಷ ೧೯೨೫) | ಸಂಚಿಕೆ ೪೮ 


ಭಾಗ - ೬ 
ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ಹಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು. 








ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 
ತಿದ್ದುಪಡಿ ಅಧಿಸೂಚನೆ 
ಪ್ರಕರಣದ ಸಂಖ್ಯೆ: ಎಲ್‌ಎಕ್ಕ್ಯೂಎಸ್‌ಆರ್‌:23/2003-04, ದಿನಾಂಕ:10ನೇ ನವಂಬರ್‌, 2003 

ಭೂಸ್ವಾಧೀನ ಕಾಯಿದೆ 1894 (ಸೆಂಟ್ರಲ್‌ ಕಾಯಿದೆ 1894)ರಂತೆ ವಿಧಿ 41)ರ ಅಧಿಸೂಚನೆ ಸಂಖ್ಯೆ: ಎಲ್‌ಎಕ್ಕೂಎಸ್‌ಆರ್‌ 
9:02-03 ದಿನಾಂಕ: 04.07.2002ರಂತೆ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು ಇವರಿಂದ ಅನುಮೋದಿಸಿದ್ದು ಸದರಿ 
ಅಧಿಸೂಚನೆಯು ದಿನಾಂಕ: 01.08.2002ರ ಕರ್ನಾಟಕ ರಾಜ್ಯ ಪತ್ರದ ಪುಟ 402 ರಿಂದ 410 ವರೆಗೆ ಭಾಗ-9ರಲ್ಲಿ ಕೋಡಿಮಲ್ಲೇನಹಳ್ಳಿ, 
ಡಿ. ರಾಂಪುರ, ದೋಣ್ಣಿರೆ, ಮಾರಶೆಟ್ಟಿಹಳ್ಲಿ ಚನ್ನವಡೇರಹಳ್ಳಿ ಅರಕಲದೇವಿಗುಡ್ಡ ಕಾವಲ್‌, ಯಲಚಿಹಳ್ಳಿ, ಬ್ಯಾಡಗೆರೆ ಗ್ರಾಮದ ಜಮೀನು 
ಹೇಮಾವತಿ ನಾಲಾ ಯೋಜನೆಗೆ ಪ್ರಕಟಗೊಂಡಿರುತ್ತದೆ. ಸದರಿ ಅಧಿಸೂಚನೆಯಲ್ಲಿ ಈ ಕೆಳಕಂಡ ತಪಶೀಲಿನಲ್ಲಿ ನಮೂದಿಸಿರುವಂತೆ 
ತಿದ್ದುಪಡಿ ಮಾಡಲಾಗಿದೆ. 





























ಅನುಸೂಚಿ 
ಜಿಲ್ಲೆ; ತುಮಕೂರು ಹೋಬಳಿ:ಕಡಬ 
ತಾಲ್ಲೂಕು: ಗುಬ್ಬಿ ಗ್ರಾಮ: ಬ್ಯಾಡಗೆರೆ, ಯಲಚಿಹಳ್ಳಿ,ಕೋಡಿ 
ಮಲ್ಲೇನಹಳ್ಳಿ, ಡಿ.ರಾಂಪುರ,ದೋಣ್ಣಿರೆ ಮಾರಶೆಟ್ಟಿಹಳ್ಳಿ, 
ಚನ್ನವಡೇರಹಳ್ಳಿ, ಅರಕಲದೇವಿಗುಡ್ಡದಕಾವಲ್‌ 
ಕ್ರಮ 4(1)ರಂತೆ ಪ್ರಕಟವಾಗಿರುವುದು ಜೆ.ಎಂ.ಸಿ ಯಂತೆ ತಿದ್ದುಪಡಿಯಾಗಿರುವುದು 
ಸಂಖ್ಯೆ ಸ.ನಂ. ತರಹೆ ವಿಸ್ತೀರ್ಣ ಸ.ನಂ. ತರಹೆ ವಿಸ್ತೀರ್ಣ 
1 2 3 4 5 6 7 
ಗ್ರಾಮ: ದೋಣ್ಣಿರೆ 
10 54:11೧ ಭಾಗಾ 0-04 54:11೧ ಭಾಗಾ 0-05 
11 2:1 ಖುಷ್ಕಿ 0-04 2:1 ಖುಷ್ಕಿ 0-09 
13 1:2 ಬಾಗಾ 0-04 1:2 ಬಾಗಾ 0-05 
ಗ್ರಾಮ: ಮಾರಶೆಟ್ಟಿಹಳ್ಳಿ 
13 111:4ಎ ಖುಷ್ಕಿ 0-02 111:4ಎ1 ಖುಷ್ಕಿ 0-01 
111:4ಎ2 ಖುಷ್ಕಿ 0-01 





























( ೫೨೧) 


೫೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೪, ೨೦೦೩ ಭಾಗ - ೬ 





















































1 2 3 4 5 6 7 
18 93 ಖುಷ್ಕಿ 0-16 93 ಖುಷ್ಕಿ 0-29 
ಗ್ರಾಮ: ಚನ್ನವಡೇರಹಳ್ಳಿ 
1 24 ಖುಷ್ಕಿ 0-21 24 ಖುಷ್ಕಿ 0-31 
15 13:8ಸಿ ಖುಷ್ಕಿ 0-01 13:8ಸಿ ಖುಷ್ಕಿ 0-03 
ಗ್ರಾಮ:ಬ್ಯಾಡಗೆರೆ 
4 97:2 ಖುಷ್ಕಿ 0-22 97:2 ಖುಷ್ಕಿ 0-23 
ಜಿಲ್ಲಾಧಿಕಾರಿಗಳು, 
ಪಿ.ಆರ್‌. 294 ತುಮಕೂರು ಜಿಲ್ಲೆ, ತುಮಕೂರು. 


ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 
ರದ್ದುಪಡಿ ಅಧಿಸೂಚನೆ 
ಪ್ರಕರಣದ ಸಂಖ್ಯೆ: ಎಲ್‌ಎಕ್ಕ್ಯೂಎಸ್‌ಆರ್‌:23/2003-04, ದಿನಾಂಕ:10ನೇ ನವಂಬರ್‌, 2003 

ಭೂಸ್ವಾಧೀನ ಕಾಯಿದೆ 1894 (ಸೆಂಟ್ರಲ್‌ ಕಾಯಿದೆ 1894)ರಂತೆ ವಿಧಿ 41)ರ ಅಧಿಸೂಚನೆ ಸಂಖ್ಯೆ: ಎಲ್‌ಎಕ್ಕೂಎಸ್‌ಆರ್‌ 
9:02-03 ದಿನಾಂಕ: 04.07.2002ರಂತೆ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು ಇವರಿಂದ ಅನುಮೋದಿಸಿದ್ದು ಸದರಿ 
ಅಧಿಸೂಚನೆಯು ದಿನಾಂಕ: 01.08.2002ರ ಕರ್ನಾಟಕ ರಾಜ್ಯ ಪತ್ರದ ಪುಟ 402 ರಿಂದ 410 ವರೆಗೆ ಭಾಗ-9ರಲ್ಲಿ ಕೋಡಿಮಲ್ಲೇನಹಳ್ಳಿ, 
ಡಿ. ರಾಂಪುರ, ದೋಣ್ಣಿರೆ, ಮಾರಶೆಟ್ಟಿಹಳ್ಲಿ ಚನ್ನವಡೇರಹಳ್ಳಿ ಅರಕಲದೇವಿಗುಡ್ಡ ಕಾವಲ್‌, ಯಲಚಿಹಳ್ಳಿ, ಬ್ಯಾಡಗೆರೆ ಗ್ರಾಮದ ಜಮೀನು 
ಹೇಮಾವತಿ ನಾಲಾ ಯೋಜನೆಗೆ ಪ್ರಕಟಗೊಂಡಿರುತ್ತದೆ. ಸದರಿ ಅಧಿಸೂಚನೆಯಲ್ಲಿ ಈ ಕೆಳಕಂಡ ತಪಶೀಲಿನಲ್ಲಿ ನಮೂದಿಸಿರುವಂತೆ 
ರದ್ದುಪಡಿ ಮಾಡಲಾಗಿದೆ. 













































































ಅನುಸೂಚಿ 
ಜಿಲ್ಲೆ; ತುಮಕೂರು ಹೋಬಳಿ:ಕಡಬ 
ತಾಲ್ಲೂಕು: ಗುಬ್ಬಿ ಗ್ರಾಮ: ಯಲಚಿಹಳ್ಳಿ, ಬ್ಯಾಡಗೇರಿ, ಅರಕಲದೇವಿಗುಡ್ಡದಕಾವಲ್‌ 
ಕೋಡಿಮಲ್ಲೇನಹಳ್ಳಿ ಡಿ.ರಾಂಪುರ 'ದೋಣ್ಣಿರೆ ಮಾರಶೆಟ್ಟಿಹಳ್ಳಿ, 
ಚನ್ನವಡೇರಹಳ್ಳಿ, 
ಕ್ರಮ 4(1)ರಂತೆ ಪ್ರಕಟವಾಗಿರುವುದು ಜೆ.ಎಂ.ಸಿ ಯಂತೆ ರದ್ದುಪಡಿಯಾಗಿರುವುದು 
ಸಂಖ್ಯೆ ಸ.ನಂ. ತರಹೆ ವಿಸ್ತೀರ್ಣ ಸ.ನಂ. ತರಹೆ ವಿಸ್ತೀರ್ಣ 
1 2 3 4 5 6 7 
ಗ್ರಾಮ: ಕೋಡಿಮಲ್ಲೇನಹಳ್ಳಿ 
1 24 ಖುಷ್ಕಿ 0-02 24 ಖುಷ್ಕಿ 0-02 
ಗ್ರಾಮ: ಚನ್ನವಡೇರಹಳ್ಳಿ 
16 11:4 ಖುಷ್ಕಿ 0-05 11:4 ಖುಷ್ಕಿ 0-05 
18 16 ಖುಷ್ಕಿ 0-02 16 ಖುಷ್ಕಿ 0-02 
ಗ್ರಾಮ: ಅರಕಲದೇವಿಗುಡ್ಡದಕಾವಲ್‌ 
4 137 ಖುಷ್ಕಿ 0-09 137 ಖುಷ್ಕಿ 0-09 
ಜಿಲ್ಲಾಧಿಕಾರಿಗಳು, 
ಪಿ.ಆರ್‌. 295 ತುಮಕೂರು ಜಿಲ್ಲೆ, ತುಮಕೂರು. 
OFFICE OF THE DEPUTY COMMISSIONER DAVANAGERE DISTRICT, DAVANAGERE 
PRELIMINARY NOTIFICATION 
No. MUN CR 96/ 2001-02, Davanagere, Dated: 6th November, 2003 
WHEREAS THE DEPUTY COMMISSIONER DAVANAGERE DISTRICT 
DAVANAGERE IS SATISFIED 
1. Thatthe area, situation, survey No./ Asst. No. Extent and boundaries and other 
2. details of which are specified in the schedule below within the limits of Davanagere city 


municipality, Davanagere District are a source of danger to the health, safety and convenience of 
the public of the area and its neighbourhood by reasons of said area being insanitary squalid and 
over crowded. 


ಭಾಗ - ೬ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಡಿಸೆಂಬರ್‌ ೪, ೨೦೦೩ ೫೨೩ 





3. The building in the said area used or intended to be used for human habitation area, over 
crowded and unfit for human habitation for want of repairs, stability freedom damp natural light 
and air, water supply, drainage and sanitary conveniences. 

4. tis here by notified for the information of all the persons intended on the said that in exercise of 
powers delegated in Govt. notification No. HUD 49 MCS 85 dated: 17th APRIL 1986 to the Deputy 
Commissioner under section 3 of the Karnataka Slum Areas (Improvement and clearance) Act 
1973 (Karnataka Act 33 of 1974) |, M.S. Ravishankar, Davanagere District, Davanagere do here 
by declare the area indicated in the following schedule as SLUM AREA. 








SCHEDULE 
Name and Name of the Sy. No./Asst. Extent A-G Boundaries 
location of the Owner No. 
Slum 

Yaragunte Govt. 33/2 2.36 E: Vacant site and school 

Slum Area W; Pvt. Agricultural land 
N: Road 
S: Road 























Deputy Commissioner 
PR-296 Davanagere District. 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ದಾವಣಗೆರೆ ಜಿಲ್ಲೆ, ದಾವಣಗೆರೆ 
1894ರ ಭೂಸ್ವಾಧೀನ ಕಾಯಿದೆ ಕಲಂ17ರೊಂದಿಗೆ ಬದಲಾದ ಕಲಂ 4(1)ರ ಅಡಿ ಮಾಡಿದ ಅಧಿಸೂಚನೆ ಮತ್ತು ಜಂಟಿ 
ತಪಾಸಣೆ (ಜೆ.ಎಂ.ಸಿ) ವರದಿ ಮೇರೆಗೆ 
ಸಂಖ್ಯೆ: ಎಎಕ್ಕೂ ಸಿಆರ್‌: 128/02-03, ದಿನಾಂಕ:17ನೇ ನವಂಬರ್‌, 2003 

ಈ ಕೆಳಗಿನ ಅಧಿಸೂಚನೆಯಲ್ಲಿ ಕಾಣಿಸಿದ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಕೊಟ್ಟೂರು-ಹರಿಹರ 
ರೈಲ್ವೆ ಬ್ರಾಡ್‌ಗೇಜ್‌ ಲೈನ್‌ ನಿರ್ಮಾಣಕ್ಕಾಗಿ ಬೇಕಾಗಿರುವುದೆಂದು ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ, ದಾವಣಗೆರೆ ಇವರಿಗೆ ಕಂಡು 
ಬಂದಿರುತ್ತದೆ. 

ಈ ಮೂಲಕ ತಿಳಿಯಪಡಿಸುವುದೇನೆಂದರೆ 1894ರ ಭೂಸ್ವಾಧೀನ ಕಲಂ 4(1)ರ ಕಾಯಿದೆ ಮೇರೆಗೆ (1894ರ ಕೇಂದ್ರ 1ನೇ 
ಕಾಯಿದೆ) ಕರ್ನಾಟಕ ಕಾಯಿದೆ 17ರ ತಿದ್ದುಪಡಿಯಾದಂತೆ ಸದರಿ ಜಮೀನುಗಳು ಮೇಲೆ ಸೂಚಿಸಿದ ವಿಶಿಷ್ಟ ಉದ್ದೇಶಕ್ಕಾಗಿ ಪ್ರದತ್ತವಾದ 
ಅಧಿಕಾರ ಚಲಾಯಿಸಲು ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ, ದಾವಣಗೆರೆರವರು ಈ ಮೂಲಕ ಕಾರ್ಯಪಾಲನ ಪ್ರಾಧಿಕಾರವನ್ನು 
ವಿಶೇಷ ಭೂಸ್ವಾಧೀನಾಧಿಕಾರಿಗಳು ಕೊಟ್ಟೂರು-ಹರಿಹರ ರೈಲ್ವೆ ಬ್ರಾಡ್‌ಗೇಜ್‌ ಲೈನ್‌ ನಿರ್ಮಾಣ, ಹರಪನಹಳ್ಳಿ ಇವರಿಗೆ ಕೊಟ್ಟಿರುತ್ತಾರೆ. 

ಸದರಿ ಕಾನೂನಿನ ಕಲಂ 17ರ ಉಪ ಕಲಂ (4)ರ ಮೇರೆಗೆ ಪ್ರದತ್ತವಾದ ಅಧಿಕಾರ ಚಲಾಯಿಸಲು ಕರ್ನಾಟಕ ಸರ್ಕಾರವು ತನ್ನ 
ಪತ್ರದ ಸಂಖ್ಯೆ ಕಂಇ. 28 ಭೂಸ್ವಾಚ 2002, ದಿನಾಂಕ: 20.12.2002ರಲ್ಲಿ ತುರ್ತುವಿಧಿ ಅನ್ವಯ ಸದರಿ ಮೇಲ್ಕಾಣಿಸಿದ ಉದ್ದೇಶಕ್ಕಾಗಿ 
ಕಲಂ 5-ಎ ಇವರ ಕಟ್ಟುಪಾಡು ಈ ಕೆಳಗಿನ ಅನುಸೂಚಿಯಲ್ಲಿ ನಮೂದಿಸಿದ ಜಮೀನುಗಳ ಸ್ವಾಧೀನಕ್ಕೆ ಅನ್ವಯಿಸುವುದಿಲ್ಲವೆಂದು 
ನಿರ್ದೇಶನ ಇರುತ್ತದೆ. 

ಈ ಜಮೀನು ಭೂಸ್ವಾಧೀನ ಕೆಲಸ ನಿರ್ವಹಿಸುವಲ್ಲಿ ಸರ್ಕಾರದಿಂದ ನೇಮಿಸಲ್ಪಟ್ಟ ಮೋಜಣಿದಾರನಾಗಲೀ ಅಥವಾ ಕೆಲಸ 
ಮಾಡುವಲ್ಲಿ ಯಾರೂ ಅಡ್ಡಿ ಮಾಡಕೂಡದೆಂದು ಎಚ್ಚರಿಸಲಾಗಿದೆ. ಈ ಅಧಿಸೂಚನೆ ಪ್ರಕಟಗೊಂಡ ದಿನಾಂಕದಿಂದ ಸದರಿ ಭೂಸ್ವಾಧೀನ 
ಪಡಿಸಿಕೊಳ್ಳಲಿರುವ ಭೂಮಿಯನ್ನು ಒಪ್ಪಂದದ ಮೇರೆಗೆ ವಿಕ್ರಯಿಸುವ ಭೂಸ್ವಾಧೀನಕ್ಕೆ ಅಡವಿಡುವ, ಅನುಭವ ಬದಲಾಯಿಸುವ ಅಥವಾ 
ಇನ್ನಾವುದೇ ರೀತಿಯ ಅಭಿವೃದ್ದಿ ಕಾರ್ಯಗಳನ್ನು ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ ದಾವಣಗೆರೆ ಇವರ ಪೂರ್ವಾನುಮತಿ ಇಲ್ಲದೆ 
ಕೈಗೊಂಡಲ್ಲಿ ಭೂಸ್ವಾಧೀನ ಕಲಂ 24 (ಏಳನೇ ಖಂಡ)ದಂತೆ ಪರಿಹಾರ ಕೊಡಲು ಪರಿಗಣಿಸಲಾಗುವುದಿಲ್ಲವೆಂಬ ಮತ್ತು ಅಂತಿಮವಾಗಿ 
ಸ್ವಾಧೀನಪಡಿಸಿಕೊಳ್ಳಲಾಗುವುದೆಂದು ಈ ಮೂಲಕ ತಿಳಿಯಪಡಿಸಲಾಗಿದೆ. 

























































































೫೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೪, ೨೦೦೩ ಭಾಗ - ೬ 
ಅನುಸೂಚಿ 
ಜಿಲ್ಲೆ; ದಾವಣಗೆರೆ ಹೋಬಳಿ: ಕಸಬ 
ತಾಲ್ಲೂಕು: ಹರಪನಹಳ್ಳಿ ಗ್ರಾಮ: ಅಡವಿಹಳ್ಳಿ 
ಕ್ರ ಖಾತೆದಾರರ ಹೆಸರು ಖಾತೆದಾರರು: ಸರ್ವೆ ಜಮೀನಿನ ಸರಹದ್ದುಗಳು ಭೂಸ್ವಾಧೀನಕ್ಕೆ ಬೇಕಾದ 
ಸಂ. ಅನುಭವದಾರರು: ನಂಬರ್‌ ತರಹೆ ಜಮೀನಿನ ಅಂದಾಜು 
ಗೇಣಿದಾರರು: ವಿಸ್ತೀರ್ಣ ಭೂ 
ಆಸಕ್ತಿಯುಳ್ಳವರ ಕಂದಾಯ 
ಹೆಸರು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎ. ಗುಂ. |ರೂ.ಪೈ 
1 2 3 4 5 6 7 8 9 10 11 
1. | ಪೆನಗುಂಡಿ ಪಾತಮ್ಮ ಕೋಂ ವೆಂಕಟಪ್ಪ ಸ್ವಂತ 46:ಎ ಖುಷ್ಕಿ 53 46:ಎ ಪೈಕಿ |46:ಎ ಪೈಕಿ 46:ಬಿ 0.19 0.15 
2. | ಹರಿಜನ ದಂಡೆಪ್ಪ ಬಿನ್‌ ಕೆಂಚಪ್ಪ ಸ್ವಂತ 53:ಎ ಖುಷ್ಕಿ 54 ಮತ್ತು 46 55:ಎ ಮತ್ತು 53:ಎ 0.03 0.03 
2) ಓ ಅಲ್ಲಾಭಕ್ಸ್‌ ಸಾಬ್‌ ಬಿನ್‌ ದಾದೇ 53ಸಿ 53:ಎ 
ಸಾಬ್‌, ಹರಪನಹಳ್ಳಿ 
3. | ಹಂಡಿ ಲಕ್ಕಪ್ಪ ಬಿನ್‌ ಬಡಕಪ್ಪ ತಿಮ್ಲಾಪುರ ಸ್ವಂತ 54 ಖುಷ್ಕಿ 55:ಬಿ 55:ಎ ಮತ್ತು | 55:ಬಿ 54:ಪೈಕಿ 0.01 0.01 
53:ಎ 
4. | ಹಂಡಿ ಬಡಕಪ್ಪನವರ ಉದ್ದಪ್ಪ ಬಿನ್‌ ಲಕ್ಕಪ್ಪ | ಸ್ವಂತ 55:ಬಿ ಖುಷ್ಮಿ 58 54:ಪೈಕಿ 55:ಬಿ 53 ಮತ್ತು 58 0.01 0.01 
5. | ಗೌಡ್ರ ನಿಂಗಪ್ಪ ತಂದೆ ಭರಪ್ಪ ತಿಮ್ಹಾಪುರ ಸ್ವಂತ 86 ಖುಷ್ಕಿ 85 87 86:ಪೈಕಿ 86: ಪೈಕಿ 0.02 0.02 
6. | 1. ವಂಕ ಸರ್ಕಾರ ಸರ್ಕಾರ 87:ಎ ಸರ್ಕಾರ | 86 87:ಎ 86 ಮತ್ತು 87 | 87:ಬಿ 0.11 0.18 
2. ಗೌಡ್ರ ದೊಡ್ಡ ನಿಂಗಪ್ಪ ತಂದೆ ಭರಪ್ಪ, ಸ್ವಂತ 87:ಬಿ ಖುಷ್ಕಿ 
ತಿಮ್ಹಾಪುರ. 
7. | ನಿಚ್ಚಾಪುರದ ಕೊಟ್ರಪ್ಪ ಬಿನ್‌ ದೊಡ್ಡಬಸಪ್ಪ, | ಸ್ವಂತ 90:ಎ ಖುಷ್ಕಿ 90:ಬಿ-1 87 ಮತ್ತು 90:ಎ ಪೈಕಿ 91:ಸಿ 0.22 0.38 
ಅಡವಿಹಳ್ಳಿ 90:ಎ ಪೈಕಿ 
ಬಿ.ಎಂ. ಮಲ್ಲಿಕಾರ್ಜುನಯ್ಯ ಬಿನ್‌ ಬಸಯ್ಯ | ಸ್ವಂತ 90:ಬಿ-1 ಖುಷ್ಕಿ 92 90:ಎ 90:ಬಿ-1 ಪೈಕಿ | 90:ಬಿ-2 0.04 0.07 
1. ಗದ್ದದ ಗೌಡ್ರ ನಿಂಗನಗೌಡ ಬಿನ್‌ ಸ್ವಂತ 96:ಬಿ ಖುಷ್ಕಿ |96:ಸಿ 92 96-ಬಿ 96:ಸಿ 0.01% | 0.02 
ಬೆಟ್ಟಪ್ಪ, ಅಡವಿಹಳ್ಳಿ 96:ಸಿ 98 96-ಬಿ 96:ಸಿ 95 
2. ಗದ್ದದ ಗೌಡ್ರ ಬೆಟ್ಟಪ್ಪ 
ಬಿನ್‌ ಚನ್ನಬಸಪ್ಪ, ಅಡವಿಹಳ್ಳಿ 
10. | ಬಂಗ್ಲಿ ಕೊಟ್ರಪ್ಪ ಬಿನ್‌ ಲೇಟ್‌ ಈಶ್ವರಪ್ಪ ಸ್ವಂತ 98:ಎ ಖುಷ್ಕಿ 97:ಎ 96 98:ಎ ಪೈಕಿ 98:ಬಿ 1.15 0.80 
11. | ವೆಟ್ಟಿ ಚನ್ನಬಸಪ್ಪ ಕರ್ನಾಟಕ ಸರ್ಕಾರ ಸ್ವಂತ 103:ಎ ಖುಷ್ಕಿ 104 103ಬಿ 103:ಎ ಪೈಕಿ 103:ಎ ಮತ್ತು 0.21 | 
ಈಚಲು ವನ ಸರ್ಕಾರ ಮತ್ತು 97 103:ಬಿ 
12. | ಕಬಸದ ಹಾಲಪ್ಪ ತಂದೆ ಕಬಸದ ಸ್ವಂತ 107 ಖುಷ್ಕಿ 108 106 107:ಪೈಕಿ 107:ಪೈಕಿ 0.231 0.36 
ಗುರುಸಿದ್ದಪ್ಪ 





ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೪, ೨೦೦೩ ೫.೨೫ 







































































1 2 3 4 5 6 7 8 9 10 11 
13. | ಕರುಬರ ಷಣ್ಮುಖಪ್ಪ ಬಿನ್‌ ಗುಂಡಪ್ಪ ಸ್ವಂತ 108 ಖುಷ್ಕಿ 109 107 108:ಪೈಕಿ 108:ಪೈಕಿ 0.05 0.08 
14. | ಪೆನಗುಂಡ ಬಾಬಣ್ಣ ಬಿನ್‌ ನಾಗಪ್ಪ, ಸ್ವಂತ 110 ಖುಷ್ಕಿ 111 109 110:ಪೈಕಿ 110:ಪೈಕಿ 0.00 0.01 

ಹರಪನಹಳ್ಳಿ 
15. | ಮಹೇತಾ ನರೇಂದ್ರಪ್ಪ ಬಿನ್‌ ಚಾಂದ್‌ ಸ್ವಂತ 112:ಸಿ ಖುಷ್ಕಿ 112: 112: 112:ಸಿ ಪೈಕಿ 112:ಸಿ ಪೈಕಿ 0.003 0.01 
ಹನುಮಾನ್‌ 
16. | 1. ಪೂಜಾರ ನಿರ್ಮಲ ಕೋಂ ವೀರಣ್ಣ ಸ್ವಂತ 112:ಇ2 ಖುಷ್ಕಿ 113 112:ಇ1 112:ಣ-2 ಪೈಕಿ 112: ಪೈಕಿ 0.01 0.01 
2. ಪೂಜಾರ ಲಲಿತಮ್ಮ ಕೋಂ ಜೀವಣ್ಣ 
17. ಬಡ್ಡಿ ರೋಪ್‌ ಸಾಬ್‌ ಬಿನ್‌ ಇಮಾಂ ಸ್ವಂತ 114:1 ಖುಷ್ಕಿ 114:3 113 114:1 ಪೈಕಿ 114:1 ಪೈಕಿ 0.02 0.02 
ಸಾಬು. 
18. | ಪೂಜಾರ ವಿರುಪಾಕ್ಷಪ್ಪ ಬಿನ್‌ ಈರಪ್ಪ ಸ್ವಂತ 114:3 ಖುಷ್ಕಿ | ಮುತ್ತಗಿ 114:1 114:3 ಪೈಕಿ 114:3 ಪೈಕಿ 0.03% 1.38 
ಗ್ರಾಮದ 
ಗಡಿ 
19. | 1. ಶಿವಬಸಪ್ಪ ಬಿನ್‌ ಮುದ್ದಪ್ಪ ಸ್ವಂತ 98:ಬಿ ಖುಷ್ಕಿ 103 96 98:ಎ 98:ಬಿ ಪೈಕಿ 0.49 0.30 
2. ಕೊಟ್ರಪ್ಪ ಬಿನ್‌ ಮುದ್ದಪ್ಪ 97:ಎ 
3. ಷಣ್ಮುಖಪ್ಪ ಬಿನ್‌ ಮುದ್ದಪ್ಪ 97:ಬಿ 
ಒಟ್ಟು |. 2.86% | 2.64 
ಜಿಲ್ಲಾಧಿಕಾರಿಗಳು, 
ಪಿ.ಆರ್‌. 299 ದಾವಣಗೆರೆ ಜಿಲ್ಲೆ, ದಾವಣಗೆರೆ. 


ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 
ಭೂ ಆರ್ಜನೆ ಅಧಿನಿಯಮ 4(1)ನೇ ಪ್ರಕರಣದ ಮೇರೆಗೆ ಅಧಿಸೂಚನೆ ಕ್ರಮಾಂಕ ಎಲ್‌ಎಕ್ಕೂ, ಎಸ್‌ಆರ್‌ 24/2003-04, ದಿನಾಂಕ: 10ನೇ ನವಂಬರ್‌, 2003 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ 2 ಎಂವಿಎ 66:11 ಕೆ.ವಿ. ಉಪ ಸ್ಥಾವರ ಸ್ಥಾಪನೆಗಾಗಿ ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮಕ್ಕೆ 
ಅಗತ್ಯವಾಗಿದೆಯೆಂದು ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು ಇವರಿಗೆ ಕಂಡುಬಂದಿರುವುದರಿಂದ ಕರ್ನಾಟಕ ಕಾಯ್ದೆ 33:1991ರ ಅನ್ವಯ ತಿದ್ದುಪಡಿಯಾದ ಕೇಂದ್ರ ಅಧಿನಿಯಮ 1894ರ 4ನೇ 
ಪ್ರಕರಣದ (1)ನೇ ಉಪ ಪ್ರಕರಣದ ಅನುಸಾರವಾಗಿ ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಆ ಬಗ್ಗೆ ಈ ಮೂಲಕ ನೋಟೀಸುಗಳನ್ನು ಕೊಡಲಾಗಿದೆ ಹಾಗೂ ಜಿಲ್ಲಾಧಿಕಾರಿಗಳು ತುಮಕೂರು ಜಿಲ್ಲೆ, ತುಮಕೂರುರವರು 
ಅಧಿನಿಯಮದ 4(2)ನೇ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ಉಪವಿಭಾಗಾಧಿಕಾರಿಗಳು, ತುಮಕೂರು ಉಪವಿಭಾಗ, ತುಮಕೂರು ಹಾಗೂ ಅವರ ಸಿಬ್ಬಂದಿ ಮತ್ತು ಕೆಲಸಗಾರರಿಗೆ 
ಈ ಮೂಲಕ ಅಧಿಕಾರ ನೀಡಿರುತ್ತಾರೆ. 

ಸದರಿ ಅಧಿನಿಯಮದ 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು ರವರು ಅಧಿನಿಯಮ 5ಎ ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು 
ನಿರ್ವಹಿಸಲು ಉಪ ವಿಭಾಗಾಧಿಕಾರಿಗಳು, ತುಮಕೂರು ಉಪ ವಿಭಾಗ, ತುಮಕೂರು ಇವರನ್ನು ನೇಮಕ ಮಾಡಿರುತ್ತಾರೆ. 


೫೨೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೪, ೨೦೦೩ ಭಾಗ - ೬ 





ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಯಾವನೇ ವ್ಯಕ್ತಿಯು ತನ್ನ ಆಕ್ಷೇಪಣೆಗಳು ಯಾವುದಾದರೂ ಇದ್ದರೆ ಅವುಗಳನ್ನು ಈ ಅಧಿಸೂಚನೆ ಪ್ರಕಟಗೊಂಡ ತಾರೀಖಿನಿಂದ 30 ದಿನಗಳ ಒಳಗಾಗಿ ಅಥವಾ 
ಅದಕ್ಕೆ ಮುಂಚೆ ಕರ್ನಾಟಕ ಕಾಯಿದೆ 33:1991ರನ್ವಯ ತಿದ್ದುಪಡಿಯಾದ ಭೂ ಆರ್ಜನೆ ಕೇಂದ್ರ ಅಧಿನಿಯಮ 1894ರ 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ನೇಮಕವಾದ 
ಉಪ ವಿಭಾಗಾಧಿಕಾರಿಗಳು, ತುಮಕೂರು ಉಪವಿಭಾಗ, ತುಮಕೂರು ಇವರಿಗೆ ಲಿಖಿತವಾಗಿ ಸಲ್ಲಿಸಬಹುದು. 

ಭೂ ಅರ್ಜನೆ ಉದ್ದೇಶಕ್ಕಾಗಿ ಘೋಷಿತ ಭೂಮಿಗಳ ಮೇಲೆ ನಿಯೋಜಿತರಾದ ಯಾವನೇ ಮೋಜಣಿದಾರ ಅಥವಾ ಇತರೆ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದೆಂದು ಪ್ರಕಟಿತ ಭೂಮಿಗಳಲ್ಲಿ 
ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಯವರ ಅನುಮತಿಯಿಲ್ಲದೆ ಮಾರಾಟ, 
ಗುತ್ತಿಗೆ, ಅಡಮಾನ ವಿನಿಮಯದ ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಪ್ರಕಟಿತ ಭೂಮಿಗಳ ವಿಲೇಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ 
ಅಭಿವೃದ್ಧಿಗಳನ್ನು ಅಂತಿಮವಾಗಿ ಆರ್ಜನೆ ಮಾಡಿಕೊಳ್ಳಲಾಗುವ ಭೂಮಿಗಳ ಅಂತಹ ಭಾಗಗಳಿಗೆ ಪರಿಹಾರಕ್ಕಾಗಿ ನಿರ್ಧರಣೆ ಮಾಡುವ ಅಧಿಕಾರಿಯು ಭೂ ಆರ್ಜನೆ ಅಧಿನಿಯಮದ (7ನೇ ಖಂಡದ) 2ನೇ ಪ್ರಕರಣದ 
ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 

ಉಪವಿಭಾಗಾಧಿಕಾರಿಗಳು, ತುಮಕೂರು ಉಪವಿಭಾಗ, ತುಮಕೂರು ಇವರ ಕಛೇರಿಯಲ್ಲಿ ಭೂಮಿಗಳ ಸ್ಥೂಲ ನಕ್ಷೆಯನ್ನು ಪರಿಶೀಲನೆಗೆ ಇಡಲಾಗಿದೆ. 























ಅನುಸೂಚಿ 
ಜಿಲ್ಲೆ: ತುಮಕೂರು ಹೋಬಳಿ: ಊರ್ಡಿಗೆರೆ 
ತಾಲ್ಲೂಕು: ತುಮಕೂರು ಗ್ರಾಮ: ಬಡ್ಡಿಹಳ್ಳಿ 
ಕ್ರ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ. ನಂ. | ತರಹೆ ಚಕ್ಕುಬಂದಿ ಭೂಸ್ವಾಧೀನಕ್ಕೆ ಬೇಕಾದ 
ಸಂ. ಜಮೀನಿನ ಅಂದಾಜು 
ವಿಸ್ತೀರ್ಣ ಆಕಾರ 
ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎ. ಗುಂ. ರೂ. ಪೈ 
ಸ.ನಂ. ಸ.ನಂ ಸ.ನಂ. ಸ.ನಂ 
1 2 3 4 5 6 7 8 9 10 11 
1. | ಕೆ.ಎಸ್‌. ಪುಟ್ಟನಂಜಪ್ಪ ವಿ. ಚಂದನಬಾಬು ಬಿನ್‌ 44:2ರ ಖುಷ್ಕಿ ಉಳಿಕೆ ಸರ್ವೆ ನಂ. ರಿಂಗ್‌ ರಸ್ತೆ ಉಳಿಕೆ 0-06 0-18 
ಬಿನ್‌ ಲೇಟ್‌ ಶಿವಣ್ಣ ಎಂ.ಎಸ್‌. ವೀರಭದ್ರಶೆಟ್ಟಿ ಪೈಕಿ 45 ಮತ್ತು 
44 
2. | ಎಲ್‌.ಬಿ.ಎನ್‌. ಮೂರ್ತಿ ಎಲ್‌.ಬಿ.ಎನ್‌. ಮೂರ್ತಿ 44:2ರ ಬಾಗಾ ಸ.ನಂ. 26 ಸ.ನಂ. 44:1 | ಕೆ.ಎಸ್‌. ಪುಟ್ಟ 0-08 1-20 
ಬಿನ್‌ ಲೋಕಯ್ಯ, ಬಿ.ಎಲ್‌. ಯೋಗರಾಜ ಪೈಕಿ ಯಿತು ಪುಟ್ಟನಂಜಪ್ಪ ಹನುಮಕ್ಕನ 
ಬಿ.ಎಲ್‌. ಯೋಗರಾಜ ಇವರ ಉಳಿಕೆ 0-32 
ಬಿನ್‌ ಲೋಕಯ್ಯ ಜಮೀನು ಜಮೀನು 
3. | ಪುಟ್ಟಹನುಮಕ್ಕ ಕೋಂ ಲೇಟ್‌ ಪುಟ್ಟಹನುಮಕ್ಕ 44:2ರ ಖುಷ್ಕಿ | ಸ.ನಂ. 27 | ಸ.ನಂ.42 ಎಲ್‌.ಬಿ.ಎನ್‌. | ಗಂಗಯ್ಯನ 1-00 1-20 
ಗಂಗಪ್ಪ ಪೈಕಿ ಮೂರ್ತಿ ಮತ್ತು | ಜಮೀನು 
ಯೋಗರಾಜು 
ಇವರ 
ಜಮೀನು 









































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೪, ೨೦೦೩ ೫೨೭ 


















































1 2 3 4 5 6 7 8 9 10 11 
4. | ಗಂಗಯ್ಯ ಬಿನ್‌ ವೆಂಕಟರಮಣಯ್ಯ | ಗಂಗಯ್ಯ ಬಿನ್‌ ವೆಂಕಟರಮಣ 44:2ರ ಖುಷ್ಕಿ | ಸರ್ವೆ ನಂ. |ಸ.ನಂ.42 | ಪುಟ್ಟ ಹನುಮಕ್ಕ | ಸ. ನಂ. 43 1-00 1-20 
ಉಳಿಕೆ 27 ಇವರ 
ಜಮೀನು 
ಜಿಲ್ಲಾಧಿಕಾರಿಗಳು, 
ಪಿ.ಆರ್‌. 293 ತುಮಕೂರು ಜಿಲ್ಲೆ, ತುಮಕೂರು. 


ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಭೂ ಸ್ವಾಧೀನ ಕಾಯಿದೆ ಕಲಂ 4(1)ರ ಅನ್ವಯ ಅಧಿಸೂಚನೆ 
ಕ್ರಮಸಂಖ್ಯೆ:ಎಲ್‌ಎಕ್ಕೂ, ಎಸ್‌ಆರ್‌:14:2003-04, ದಿನಾಂಕ:5ನೇ ನವಂಬರ್‌, 2003 

ಈ ಮುಂದಿನ ಅಧಿಸೂಚನೆಯಲ್ಲಿ ಸೂಚಿಸಿರುವ ಜಮೀನುಗಳು ಒಂದು ಉದ್ದೇಶಕ್ಕೆ ಅಂದರೆ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಅಭಿವೃದ್ಧಿಗಾಗಿ ಬೇಕಾಗಬಹುದೆಂದು ಬೆಂಗಳೂರು ವಿಶೇಷ 
ಜಿಲ್ಲಾಧಿಕಾರಿಗಳವರಿಗೆ ಕಂಡು ಬಂದಿದೆ. 

1961ನೇ ಸಾಲಿನ ಕರ್ನಾಟಕ ಭೂಸ್ವಾಧೀನ ಅಧಿನಿಯಮ 17ರಲ್ಲಿ ಮತ್ತು 1984ನೇ ಇಸವಿಯಲ್ಲಿ ತಿದ್ದುಪಡಿಯಾದ 1984ನೇ ಸಾಲಿನ ಭೂ ಸ್ವಾಧೀನ ಅಧಿನಿಯಮ 4(1)ರ ಅನ್ವಯ ಹಾಗೂ ಭೂಸ್ವಾಧೀನ 
ಕಾಯ್ದೆ (ತಿದ್ದುಪಡಿ) 88 ಕರ್ನಾಟಕ ಕಾಯ್ದೆ 33191ರಂತೆ ಸಂಬಂಧಪಟ್ಟ ಎಲ್ಲರಿಗೂ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ ಅಧಿನಿಯಮ 4(2)ರ ಪ್ರಕರಣದಿಂದ ವಿಹಿತವಾದ ಅಧಿಕಾರಗಳನ್ನು ಉಪಯೋಗಿಸಲು 
ಉಪ ವಿಭಾಗಾಧಿಕಾರಿಗಳು, ಬೆಂಗಳೂರು ದಕ್ಷಿಣ ಉಪವಿಭಾಗ, ಬೆಂಗಳೂರು ಇವರಿಗೆ ಮತ್ತು ಇವರ ಸಿಬ್ಬಂದಿ ಕೆಲಸದವರಿಗೆ ಈ ಮೂಲಕ ಪ್ರಾಧಿಕಾರ ನೀಡಲಾಗಿದೆ. 

ಸದರಿ ಜಮೀನಿನಲ್ಲಿ ಆಸಕ್ತಿಯುಳ್ಳ ಯಾವೊಬ್ಬ ವ್ಯಕ್ತಿಯು ಈ ಬಗ್ಗೆ ಆಕ್ಷೇಪಣೆಗಳನ್ನು ಮಾಡುವುದಿದ್ದರೆ ಅಂತಹ ಆಕ್ಷೇಪಣೆಗಳನ್ನು ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದಿಂದ 30 ದಿನಗಳೊಳಗಾಗಿ 
1961ನೇ ಸಾಲಿನ ಕರ್ನಾಟಕ ಭೂ ಸ್ವಾಧೀನ ಅಧಿನಿಯಮ 17ರಲ್ಲಿ ತಿದ್ದುಪಡಿಯಾದ 1984ನೇ ಸಾಲಿನ ಭೂ ಸಂಗ್ರಹಣಾ ಅಧಿನಿಯಮ 3(ಸಿ) ಪ್ರಕರಣದ ಮೇರೆ ವಿಶೇಷ ಜಿಲ್ಲಾಧಿಕಾರಿಗಳ ಪ್ರಶಾಸನ ಕಾರ್ಯಗಳನ್ನು 
ನಿರ್ವಹಿಸಲು ನೇಮಕ ಮಾಡಲಾದ ಉಪ ವಿಭಾಗಾಧಿಕಾರಿಗಳು, ಬೆಂಗಳೂರು ದಕ್ಷಿಣ ಉಪವಿಭಾಗ, ಬೆಂಗಳೂರು ಇವರಿಗೆ ಲಿಖಿತ ಮೂಲಕ ಸಲ್ಲಿಸತಕ್ಕದ್ದು. 

ಸದರಿ ಜಮೀನಿನ ಅಧಿಕೃತ ಸಂಗ್ರಹಣೆಗಾಗಿ ನಿಯೋಜಿಸಲ್ಪಟ್ಟ ಯಾವೊಬ್ಬ ಮೋಜಣಿದಾರ ಅಥವಾ ಬೇರೆ ವ್ಯಕ್ತಿಗೆ ಅಡಚಣೆಗಳನ್ನುಂಟು ಮಾಡುವುದಾಗಲಿ ಅಥವಾ ಅತಿಕ್ರಮಿಸುವುದಾಗಲಿ 
ಮಾಡಬಾರದೆಂದು ಸದರಿ ಜಮೀನಿನಲ್ಲಿ ಆಸಕ್ತಿಯುಳ್ಳವರಿಗೆಲ್ಲಾ ಈ ಮೂಲಕ ಎಚ್ಚರಿಕೆ ಕೊಡಲಾಗಿದೆ. ಸದರಿ ಜಮೀನಿನ ವಿಲೇವಾರಿಗಾಗಿ ಮಾರಾಟ, ಗುತ್ತಿಗೆ, ಅಡಮಾನ, ಹಸ್ತಾಂತರಣ ವಿನಿಮಯ ಅಥವಾ 
ಇನ್ನಾವುದೇ ರೀತಿಯ ಒಪ್ಪಂದಗಳನ್ನು ಅಥವಾ ಯಾವೊಂದು ವೆಚ್ಚ ಯಾ ಅಭಿವೃದ್ಧಿಗಳನ್ನು ಈ ಅಧಿಸೂಚನೆಯು ಪ್ರಕಟವಾದ ನಂತರ ವಿಶೇಷ ಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ, ಬೆಂಗಳೂರು ಇವರ 
ಮಂಜೂರಾತಿಯನ್ನು ಪಡೆಯದೇ ಮಾಡಿದ ಪಕ್ಷದಲ್ಲಿ ಅಂತಿಮವಾಗಿ ಅಧಿಕೃತ ಸಂಗ್ರಹಣೆ ಮಾಡಲಾಗುವ ಸದರಿ ಜಮೀನಿನ ಅಂತಹ ಭಾಗಗಳಿಗೆ ಪರಿಹಾರವನ್ನು ನಿರ್ಧರಿಸುವ ಅಧಿಕಾರಿಯಿಂದ ಸದರಿ ಅಧಿನಿಯಮ 
24ನೇ ಪ್ರಕರಣದ ಮೇರೆಗೆ ಉಪೇಕ್ಷಿಸಲಾಗುವುದು. 

ಸದರಿ ಜಮೀನಿನ ಒಂದು ನಕ್ಷೆಯನ್ನು ಉಪ ವಿಭಾಗಾಧಿಕಾರಿಗಳು, ಬೆಂಗಳೂರು ದಕ್ಷಿಣ ಉಪ ವಿಭಾಗ, ಬೆಂಗಳೂರು ಇವರ ಕಾರ್ಯಾಲಯದಲ್ಲಿ ಇಡಲಾಗಿದೆ. 
























































ಅಧಿಸೂಚನೆ 
ಜಿಲ್ಲೆ: ಬೆಂಗಳೂರು ಹೋಬಳಿ: ಜಿಗಣಿ 
ತಾಲ್ಲೂಕು: ಆನೇಕಲ್‌ ಗ್ರಾಮ: ಬೈರಪ್ಪನಹಳ್ಳಿ 
ಕ್ರ; ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ. ನಂ. | ತರಹೆ ಚಕ್ಕುಬಂದಿ ಭೂಸ್ವಾಧೀನಕ್ಕೆ ಬೇಕಾದ 
ಸಂ. ಜಮೀನಿನ ಅಂದಾಜು 
ವಿಸ್ತೀರ್ಣ ಆಕಾರ 
ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎ. ಗುಂ. |ರೂ.ಪೈ 
ಸ.ನಂ. ಸ.ನಂ ಸ.ನಂ. ಸ.ನಂ. 
1 2 3 4 5 6 7 8 9 10 11 
1. | ಸುರೇಶ್‌ ಜಿತೇಂದ್ರರಾಜ್‌ ಸುರೇಶ್‌ ಜಿತೇಂದ್ರರಾಜ್‌ 25 ಖುಷ್ಕಿ 16 16 27 ಮತ್ತು 16 25, 15 3-18 9-06 
ಸಿ. ಕೃಷ್ಣೇಗೌಡ 


ಪಿ.ಆರ್‌. 297 ವಿಶೇಷ ಜಿಲ್ಲಾಧಿಕಾರಿಗಳು(ಕಂ), ಬೆಂಗಳೂರು ಜಿಲ್ಲೆ, ಬೆಂಗಳೂರು. 


೫೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೪, ೨೦೦೩ ಭಾಗ - ೬ 





ವಿಶೇಷ ಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಭೂಸ್ವಾಧೀನ ಕಾಯ್ದೆ ಕಲಂ 4(1)ರ ಅಧಿಸೂಚನೆ 
ನಂ.:ಎಲ್‌ಎಕ್ಕೂ, ಎಸ್‌ಆರ್‌:13:2003-04, ದಿನಾಂಕ:5ನೇ ನವಂಬರ್‌, 2003 

ಈ ಮುಂದಿನ ಅಧಿಸೂಚನೆಯಲ್ಲಿ ಸೂಚಿಸಿರುವ ಜಮೀನು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಬೆಂಗಳೂರು ಮಹಾನಗರ ಪಾಲಿಕೆ, ವಾರ್ಡ್‌ ನಂ.72 ಧೂಪನಹಳ್ಳಿ ಆಸ್ತಿ ಸಂಖ್ಯೆ: 92 
ಭೂಸ್ವಾಧೀನಪಡಿಸಿಕೊಂಡು, ಕಾಲುದಾರಿ ನಿರ್ಮಿಸುವ ಉದ್ದೇಶಕ್ಕಾಗಿ ಬೆಂಗಳೂರು ಮಹಾನಗರ ಪಾಲಿಕೆ, ಬೆಂಗಳೂರು ಇವರ ಪರವಾಗಿ ಬೇಕಾಗಬಹುದೆಂದು ವಿಶೇಷ ಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ 
ಬೆಂಗಳೂರು ಇವರಿಗೆ ಕಂಡು ಬಂದಿರುವುದರಿಂದ 1991ನೇ ಸಾಲಿನ ಕರ್ನಾಟಕ ಭೂಸ್ವಾಧೀನ ಅಧಿನಿಯಮ 33ರಲ್ಲಿ ತಿದ್ದುಪಡಿಯಾದ ಭೂಸ್ವಾಧೀನ ಅಧಿನಿಯಮ ಸಂಖ್ಯೆ: 1984ನೇ ಸಾಲಿನ ಭೂಸ್ವಾಧೀನ 
ಅಧಿನಿಯಮ ಮತ್ತು 1894ನೇ ಇಸವಿಯಲ್ಲಿ ತಿದ್ದುಪಡಿಯಾದ ಭೂಸ್ವಾಧೀನ ಕಾಯ್ದೆ ಅಧಿನಿಯಮ 4(2)ನೇ ಪ್ರಕರಣದಿಂದ ವಿಹಿತವಾದ ಅಧಿಕಾರಗಳನ್ನು ಉಪಯೋಗಿಸಲು ವಿಶೇಷ ಭೂಸ್ವಾಧೀನಾಧಿಕಾರಿಗಳು, 
ವಿಶ್ವೇಶ್ವರಯ್ಯ ಕೇಂದ್ರ, ಪೋಡಿಯಂ ಬ್ಲಾಕ್‌, 3ನೇ ಮಹಡಿ, ಬೆಂಗಳೂರು-1 ಇವರಿಗೆ ಮತ್ತು ಇವರ ಸಿಬ್ಬಂದಿ ವರ್ಗದವರಿಗೆ ಈ ಮೂಲಕ ಪ್ರಾಧಿಕಾರ ನೀಡಲಾಗಿದೆ. 

ಕರ್ನಾಟಕ ಭೂಸ್ವಾಧೀನ ಕಾಯ್ದೆ ಅಧಿನಿಯಮ 4(1)ರ ಪ್ರಕಾರ ತಿಳಿಯಪಡಿಸುವುದೇನೆಂದರೆ, ಸದರಿ ಜಮೀನಿನಲ್ಲಿ ಆಸಕ್ತಿಯುಳ್ಳ ವ್ಯಕ್ತಿಯನ್ನು ಈ ಬಗ್ಗೆ ಆಕ್ಷೇಪಣೆಗಳನ್ನು ಮಾಡುವುದಿದ್ದರೆ ಅಂತಹ 
ಆಕ್ಷೇಪಣೆಗಳನ್ನು ಈ ಅಧಿಸೂಚನೆಯು ಪ್ರಕಟಣೆಯಾದ ದಿನಾಂಕದಿಂದ 30 ದಿನಗಳೊಳಗಾಗಿ 1961ನೇ ಸಾಲಿನ ಕರ್ನಾಟಕ ಅಧಿನಿಯಮ 17ರಲ್ಲಿ ತಿದ್ದುಪಡಿಯಾದ 1894ನೇ ಸಾಲಿನ ಭೂ ಸಂಗ್ರಹಣಾ ಅಧಿನಿಯಮ 
(ಸಿ) ಭೂಸ್ವಾಧೀನ ಕಾಯ್ದೆ 1894ನೇ ಇಸವಿಯಲ್ಲಿ ತಿದ್ದುಪಡಿಯಾದ ಭೂಸ್ವಾಧೀನ ಅಧಿನಿಯಮ ಪ್ರಕರಣದ ಮೇರೆಗೆ ವಿಶೇಷ ಜಿಲ್ಲಾಧಿಕಾರಿಯವರು ಪ್ರಶಾಸನ ಕಾರ್ಯಗಳನ್ನು ನಿರ್ವಹಿಸಿ ನೇಮಕ ಮಾಡಲಾದ 
ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ವಿಶ್ವೇಶ್ವರಯ್ಯ ಕೇಂದ್ರ, 3ನೇ ಮಹಡಿ, ಪೋಡಿಯಂ ಬ್ಲಾಕ್‌, ಬೆಂಗಳೂರು-1 ಇವರಿಗೆ ಸಲ್ಲಿಸತಕ್ಕದ್ದು. ಸದರಿ ಜಮೀನಿನ ಅಧಿಕೃತ ಭೂಸ್ವಾಧೀನಕ್ಕಾಗಿ ನಿಯೋಜಿಸಲ್ಪಟ್ಟ 
ಯಾವೊಬ್ಬ ಮೋಜಿಣಿದಾರ ಅಥವಾ ಬೇರೆ ವ್ಯಕ್ತಿಗಳಿಗೆ ಅಡಚಣೆಯನ್ನುಂಟು ಮಾಡುವುದಾಗಲೀ ಅಥವಾ ಅತಿಕ್ರಮಿಸುವುದಾಗಲಿ ಮಾಡಬಾರದೆಂದು ಸದರಿ ಜಮೀನಿನಲ್ಲಿ ಆಸಕ್ತಿಯುಳ್ಳವರಿಗೆಲ್ಲಾ ಈ ಮೂಲಕ 
ಎಚ್ಚರಿಕೆ ಕೊಡಲಾಗಿದೆ. ಸದರಿ ಜಮೀನಿನಲ್ಲಿ ವಿಲೇವಾರಿಗಾಗಿ ಮಾರಾಟ, ಗುತ್ತಿಗೆ, ಅಡಮಾನ, ಹಸ್ತಾಂತರ ವಿನಿಮಯ ಅಥವಾ ಇನ್ನಾವುದೇ ರೀತಿಯ ಒಪ್ಪಂದಗಳನ್ನು ಅಥವಾ ಯಾವೊಂದು ವೆಚ್ಚ ಅಥವಾ 
ಯಾವೊಂದು ಅಭಿವೃದ್ಧಿಗಳನ್ನು ಈ ಅಧಿಸೂಚನೆಯು ಪ್ರಕಟವಾದ ನಂತರ ವಿಶೇಷ ಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ, ಬೆಂಗಳೂರು ಇವರ ಮಂಜೂರಾತಿಯನ್ನು ಪಡೆಯದೇ ಮಾಡಿದ ಪಕ್ಷದಲ್ಲಿ ಅಂತಿಮವಾಗಿ 
ಅಧಿಕೃತ ಸಂಗ್ರಹಣೆ ಮಾಡಲಾಗುವ ಸದರಿ ಜಮೀನಿನ ಅಂತಹ ಭಾಗಗಳಿಗೆ ಪರಿಹಾರವನ್ನು ನಿರ್ಧರಿಸುವ ಅಧಿಕಾರಿಯಿಂದ ಸದರಿ ಅಧಿನಿಯಮ 24ನೇ ಪ್ರಕರಣದ 7ನೇ ಖಂಡದ ಮೇರೆಗೆ ಉಪೇಕ್ಷಿಸಲಾಗುವುದು. 

ಸದರಿ ಜಮೀನಿನ ಒಂದು ನಕ್ಷೆಯನ್ನು ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ವಿಶ್ವೇಶ್ವರಯ್ಯ ಕೇಂದ್ರ, ಪೋಡಿಯಂ ಬ್ಲಾಕ್‌, 3ನೇ ಮಹಡಿ, ಬೆಂಗಳೂರು-1 ಇವರ ಕಾರ್ಯಾಲಯದಲ್ಲಿ ಇಡಲಾಗಿದೆ. 
























































ಅನುಸೂಚಿ 
ಬೆಂಗಳೂರು ಮಹಾನಗರ ಪಾಲಿಕೆ ವಾರ್ಡ್‌ ನಂ. 72, ಧೂಪನಹಳ್ಳಿ ನಿವೇಶನ ಸಂಖ್ಯೆ: 92 ಕಾಲುದಾರಿ ನಿರ್ಮಿಸುವ ಸಲುವಾಗಿ. 
ಕ್ರ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಆಸ್ತಿ ತರಹೆ ಚಕ್ಕುಬಂದಿ ಭೂಸ್ವಾಧೀನಕ್ಕೆ ಬೇಕಾದ 
ಸಂ. ಸಂಖ್ಯೆ ಜಮೀನಿನ ಅಂದಾಜು 
ವಿಸ್ತೀರ್ಣ ಆಕಾರ 
ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎ. ಗುಂ. ರೂ. ಪೈ 
ಸ.ನಂ. ಸ.ನಂ ಸ.ನಂ. ಸ.ನಂ. 
1 2 3 4 5 6 7 8 9 10 11 
1. | ಶ್ರೀಮತಿ ಲಕ್ಷ ಮ್ಮ ಶ್ರೀಮತಿ ಲಕ್ಷ ಮ್ಮ 92 - | ನಿವೇಶನ 92ರ ಉಳಿಕೆ | ಧೂಪನಹಳ್ಳಿ | 30 ಜನರ 690 ಚ. | 600-00 
(ಹಳೇ ಸಂಖ್ಯೆ: 1216 ಮುಖ್ಯರಸ್ತೆ ವಾಸದ ಅಡಿ 
ನಂ.58) ಹೆಚ್‌ಎಎಲ್‌ ಮನೆಗಳು 
2ನೇ ಹಂತ 
ಸಿ. ಕೃಷ್ಣೇಗೌಡ 
ಪಿ.ಆರ್‌. 298 ವಿಶೇಷ ಜಿಲ್ಲಾಧಿಕಾರಿಗಳು(ಕಂ), 


ಬೆಂಗಳೂರು ಜಿಲ್ಲೆ, ಬೆಂಗಳೂರು. 


